KA/ BG-GPO/2515/WPP-47/2006-2008 





ರ್ನಾಟಕ ರಾಜ ಜಪತ್ರ 


ಅಧಿಕೃ ತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೩ ಬೆಂಗಳೂರು, ಗುರುವಾರ, ಮಾರ್ಚ್‌ ೧೩, ೨೦೦೮ (ಫಾಲ್ಗುಣ ೨೩, ಶಕ ವರ್ಷ ೧೯೨೯) ಸಂಚಿಕೆ ೧೧ 


ಭಾಗ - ೬ 


ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು. 








ಪುರಸಭಾ ಕಾರ್ಯಾಲಯ ಶಿಕಾರಿಪುರ 
ಕ್ರ.ಸಂ.ಪು.ಶಿ/ಆ.ವಿ/ಇತರೆ/07/2007-08, ದಿನಾಂಕ: 7ನೇ ಮಾರ್ಚ್‌ 2008 
ವಿಷಯ: ಶಿಕಾರಿಪುರ ಪುರಸಭೆ ವ್ಯಾಪ್ತಿಯಲ್ಲಿ ಕೆ.ಎಂ. ಆರ್‌.ಪಿ. ಯೋಜನೆಯಡಿ ಸುಧಾರಣಾ ಕಾರ್ಯಕ್ರಮ 
ಅನುಷ್ಠಾನಗೊಳಿಸಲು ಯುಜರ್‌ ಚಾರ್ಜ ಪರಿಷ್ಕರಣೆ ಮತ್ತು ನಿಗಧಿಪಡಿಸುವ ಕುರಿತು. 

ಕರ್ನಾಟಕ ಮುನ್ಸಿಪಲ್‌ ರಿಫಾರ೦ ಯೋಜನೆ (ಕೆ.ಎಂ.ಆರ್‌.ಪಿ) ಯೋಜನೆಗೆ ಶಿಕಾರಿಪುರ ಪಟ್ಟಣವು ಆಯ್ಕೆಯಾಗಿದ್ದು 
ಅದರ ಪ್ರಕಾರ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರ ಮತ್ತು ಪುರಸಭೆ ಶಿಕಾರಿಪುರ ಮಧ್ಯ ಒಡ೦ಬಡಿಕೆಯಾಗಿದ್ದು ಅದರ 
ಪ್ರಕಾರ ಮೂಲಭೂತ ಸೌಕರ್ಯಗಳಾದ ಯು.ಜಿ.ಡಿ. ನೀರು ಸರಬರಾಜು ನೈರ್ಮಲೀಕರಣ ಇತ್ಯಾದಿ ಸುಧಾರಣೆ 
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಯು.ಜಿ.ಡಿ. ಕಾರ್ಯಕ್ಕೆ ಯು.ಐ.ಡಿ.ಎಸ್‌.ಎಸ್‌.ಎಂ.ಟಿ. ಯೋಜನೆಯಡಿ 
13.71 ಕೋಟಿಗಳನ್ನು ಮಂಜೂರು ಮಾಡಿದೆ. 

ಯು.ಐ.ಡಿ.ಎಸ್‌.ಎಸ್‌.ಎಂ.ಟಿ ಮಾರ್ಗಸೂಚಿಯಂತೆ ಶೇ.10 ರಷ್ಟು ಹಣವನ್ನು ಸ್ಥಳೀಯ ಸಂಸ್ಥೆಯು ತನ್ನ ಪಾಲನ್ನು 
ಯು.ಜಿ.ಡಿ ಯೋಜನೆಗೆ ನೀಡಬೇಕಾಗಿದೆ. ತೆರಿಗೆ ಸಂಪನ್ಮೂಲವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ ಕಾಮಗಾರಿ/ಭೂ ಸ್ವಾಧೀನ 
ಖರೀದಿಗೆ ತಗಲುವ ವೆಚ್ಚವನ್ನು ಭರಿಸಬೇಕಾಗಿದೆ ಆದ್ದರಿ೦ದ ಸರ್ಕಾರಿ ಆದೇಶ ಸಂಖ್ಯೆ ಯು.ಡಿ.ಡಿ.ಎಂ.ಎಸ್‌ 95, ದಿನಾಂಕ: 
15.11.1996, ಮಾನ್ಯ ಪೌರಾಡಳಿತ ನಿರ್ದೇಶನಾಲಯ ಬೆಂಗಳೂರು ಇವರ ಸಭಾ ನಡವಳಿಕೆಯಂತೆ ಮತ್ತು ದಿನಾಂಕ: 
11.12.2007ರ ಸರ್ಕಾರಿ ಸುತ್ತೋಲೆ ಅನ್ವಯ ನೀರಿನ ದರಗಳನ್ನು ಪರಿಷ್ಕರಿಸಲು ಹಾಗೂ ಸರ್ಕಾರಿ ಆದೇಶ ಪತ್ರ ಸಂಖ್ಯೆ 
ನ.ಅ.ಇ/23/ಟಿ.ಸಿ.ಟಿ.2004, ದಿನಾಂಕ: 06.01.2005 ರಂತೆ ಘನತ್ಯಾಜ್ಯ ವಸ್ತುಗಳ (ಎಸ್‌.ಡಬ್ಲ್ಯೂ ಎಂ) ವ್ಯವಸ್ಥಾಪನೆ ಮತ್ತು 
ನಿರ್ವಹಣೆ ಮಾಡಲು ಸಂಬ೦ಧಪಟ್ಟವರಿ೦ದ ಯುಜರ್‌ ಚಾರ್ಜ ಮತ್ತು ನೀರಿನ ದರಗಳನ್ನು ವಿಧಿಸಲು ಸಾರ್ವಜನಿಕರ 
ಆಕ್ಷೇಪಣೆಗಾಗಿ ರಾಜ್ಯ ಪತ್ರದಲ್ಲಿ ಮತ್ತು ಸ್ಥಳೀಯ ದಿನಪತ್ರಿಕೆಯಲ್ಲಿ ಪ್ರಚಾರ ಪಡಿಸಲಾಗಿದ್ದು, ಯಾವುದೇ ಆಕ್ಷೇಪಣೆಗಳು 
ಬಾರದೇ ಇರುವುದರಿಂದ ಈ ಕಾರ್ಯಾಲಯದ ಠರಾವು ಸಂಖ್ಯೆ:132 ದಿನಾಂಕ:12.02.2008 ರಂತೆ ಈ ಕೆಳಕಂಡಂತೆ 
ನೀರಿನ ದರಗಳನ್ನು ಪರಿಷ್ಕರಿಸಲು ಮತ್ತು ಎಸ್‌.ಡಬ್ಲ್ಯೂ.ಎ೦ ಯುಜರ್‌ ಚಾರ್ಜ ಅಂತಿಮವಾಗಿ ನಿಗದಿಪಡಿಸಿದೆ. ಹಾಗೂ 
ದಿನಾಂಕ:01.04.2008 ರಿಂದ ದರಗಳನ್ನು ವಸೂಲಿ ಮಾಡಲಾಗುವುದು. 

1. ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ವಿಲೇವಾರಿಯ ನಿಯಮಗಳಂತೆ ಪ್ರಾಥಮಿಕ ಹಂತದ ಕಸ 
ಸಂಗ್ರಹಣೆಗಾಗಿ ನಿಗಧಿಪಡಿಸಿದ ಯುಜರ್‌ ಚಾರ್ಜ 


(೪೪೯) 


೪೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ಭಾಗ - ೬ 




































































ಕ್ರಸಂ ವಿವರಗಳು ಮಾಸಿಕ ಶುಲ್ಕ ಷರಾ 
1 ಪ್ರತಿ ಮನೆಗಳಿಗೆ ರೂ.10/- 
2 ಅಂಗಡಿಗಳಿಗೆ ರೂ.20/- 
3 ಹೋಟೆಲ್‌ಗಳು ದೊಡ್ಡದು ರೂ.50/- 
4 ಹೋಟೆಲ್‌ಗಳು ಸಣ್ಣದು ರೂ.25/- 
5 ನರ್ಸಿಂಗ್‌ ಹೋಮ್‌ಗಳಿಗೆ ರೂ.100/- 
6 ಕಿನಿಕಲ್‌ಗಳಿಗೆ ರೂ.50/- 
7 ಮೆಡಿಕಲ್‌ ಶಾಪ್‌ಗಳಿಗೆ ರೂ.25/- 
8 ಕಲ್ಯಾಣ ಮಂಟಪಗಳಿಗೆ ಒಂದು ಮದುವೆಗೆ ರೂ.250/- 
9 ಕಟೀ೦ಗ್‌ ಶಾಪ್‌ಗಳಿಗೆ ರೂ.25/- 
2. ನೀರು ಸಂಗ್ರಹಣೆ ಮತ್ತು ಪೂರೈಕೆಗಾಗಿ ನೀರಿನ ದರದ ಪರಿಷ್ಕರಣೆ 
ಕ್ರಸಂ ವಿವರಗಳು ಮಾಸಿಕ ಶುಲ್ಕ ಷರಾ 
1 ನೀರಿನ ದರ (ಒಂದು ನಲ್ಲಿಗೆ) ಗೃಹ ಬಳಕೆಗೆ ರೂ.60/- 
2 ವಸತಿಯೇತರ (ಒಂದು ನಲ್ರಿಗೆ) ರೂ.120/- 
3 ಒಂದು ನಲ್ಲಿ ಶುಲ್ಕ ವಾಣಿಜ್ಯ ಮತ್ತು ಕೈಗಾರಿಕೆ ಬಳಕೆಗೆ | ರೂ.240/- 
ಶ್ರೀ ಎಂ.ಕೆ. ಶ್ರೀರಂಗಯ್ಯ ಶ್ರೀ ಮೂಕಪ್ಪ ಕರಭೀಮಣ್ಣನವರ್‌ 
ಪಿ.ಡಿ. 5 ಆಡಳಿತಾಧಿಕಾರಿಗಳು ಮುಖ್ಯಾಧಿಕಾರಿಗಳು 


ಪುರಸಭೆ, ಶಿಕಾರಿಪುರ ಪುರಸಭೆ, ಶಿಕಾರಿಪುರ 
ಜಿಲ್ಲಾಧಿಕಾರಿಗಳ ಕಾರ್ಯಲಯ, ಬೆ೦ಗಳೂರು ಜಿಲ್ಲೆ, ಬೆ೦ಗಳೂರು 
ಅಧಿಕೃತ ಜ್ಞಾಪನ ಪತ್ರ 
ಸಂ:ಎಲ್‌.ಆರ್‌.ಎಫ್‌:(ದ)(109)(ಎಸ್‌):ಸಿಆರ್‌:2/07-08, ದಿನಾಂಕ: 24ನೇ ಡಿಸೆಂಬರ್‌ 2007 
ವಿಷಯ: ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಕಂಭೀಪುರ ಗ್ರಾಮದ ಸ.ನಂ. 54, 55, 56, 57 
ರಲ್ಲಿ ಒಟ್ಟು 7-24 ಎಕರೆ/ಗುಂಟೆ ವ್ಯವಸಾಯದ ಜಮೀನನ್ನು ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ 
ಕಲಂ 109 ರಡಿ ಶ್ರೀ ಮಂಜುನಾಥೇಶ್ವರ ವಿದ್ಯಾ ಸಂಸ್ಥೆ ರವರು ಕ್ರಯಕ್ಕೆ ಪಡೆಯಲು ಅನುಮತಿ 
ಕೋರಿರುವ ಬಗ್ಗೆ. 
ಉಲ್ಲೇಖ: 1. ಸರ್ಕಾರದ ಅಧಿಸೂಚನಾ ಸಂಖ್ಯೆ ಶಾಇ.47/ಶಾಸನ/2001: ಬೆಂಗಳೂರು ದಿನಾಂಕ: 23.04.2003. 
2. ಉಪವಿಭಾಗಾಧಿಕಾರಿಗಳು, ಬೆ೦ಗಳೂರು ದಕ್ಷಿಣ ಉಪವಿಭಾಗರವರ ಪತ್ರ ಸಂಖ್ಯೆ.ಎಲ್‌ಆರ್‌ಎಫ್‌. 
(109)(ಎಸ್‌)ಸಿ.ಆರ್‌:1/07-08, ದಿ: 2.6.2007. 
3. ಕಾರ್ಯದರ್ಶಿ, ಶ್ರೀ ಮಂಜುನಾಥೇಶ್ವರ ವಿದ್ಯಾ ಸಂಸ್ಥೆ, ಉಜ್ಜಾರೆ, ದಕ್ಷಿಣ ಕನ್ನಡ ಜಿಲ್ಲೆ ರವರ 
ಮನವಿ ದಿನಾಂ೦ಕ:14.4.2007. 
ಕಾರ್ಯದರ್ಶಿ, ಶ್ರೀ ಮಂಜುನಾಥೇಶ್ವರ ವಿದ್ಯಾ ಸಂಸ್ಥೆ, ಬೆಂಗಳೂರು ರವರು, ಬೆಂಗಳೂರು ದಕ್ಷಿಣ ತಾಲ್ಲೂಕು, 
ಕೆಂಗೇರಿ ಹೋಬಳಿ, ಕಂಭೀಪುರ ಗ್ರಾಮದ ಸರ್ವೆ ನಂ. 54, 55, 56, 57 ರಲ್ಲಿ ಒಟ್ಟು 7-24 ಎಕರೆ/ಗುಂಟೆ ವ್ಯವಸಾಯದ 
ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಕಲಂ 109 ರಡಿ ಕ್ರಯಕ್ಕೆ ಪಡೆಯಲು ನಮೂನೆ-15 
ಎ ರಲ್ಲಿ ಮಾಡಿರುವ ಬೇಡಿಕೆ ಹಾಗೂ ತಹಶೀಲ್ದಾರ್‌, ಬೆಂಗಳೂರು ದಕ್ಷಿಣ ತಾಲ್ಲೂಕು ರವರು ನಮೂನೆ-15 ಎಎ ರಲ್ಲಿ 
ನೀಡಿದ ಮಾಹಿತಿ ಅನುಸರಿಸಿ ಉಪವಿಭಾಗಾಧಿಕಾರಿಗಳು, ಬೆ೦ಗಳೂರು ದಕ್ಷಿಣ ಉಪವಿಭಾಗ ರವರ ಉಲ್ಲೇಖ (2) ಪತ್ರ 
ಸಂ.ಎಲ್‌ಆರ್‌ಎಫ್‌.(109)(ಎಸ್‌)ಸಿಆರ್‌:1/07-08, ದಿನಾಂಕ: 2.6.2007 ರಲ್ಲಿ ಪ್ರಸ್ತಾವಿತ ಕಂಭೀಪುರ ಗ್ರಾಮದ ಸ.ನಂ. 54, 
55, 56, 57 ರಲ್ಲಿ ಒಟ್ಟು 7-24 ಎಕರೆ/ಗುಂಟೆ ಜಮೀನನ್ನು ಕ್ರಯಕ್ಕೆ ಪಡೆಯಲು ಸದರಿ ಸಂಸ್ಥೆಗೆ ಕರ್ನಾಟಕ ಭೂ ಸುಧಾರಣೆ 
ಕಾಯ್ದೆ 1961, ಕಲಂ 109 (11) ರಡಿ ಅನುಮತಿ ನೀಡಲು ಶಿಫಾರಸ್ಸು ಮಾಡಿರುತ್ತಾರೆ. 
ಸದರಿ ಸಂಸ್ಥೆಯು ಹಿರಿಯ ರಿಜಿಸ್ಟಾರ್‌ ಆಫ್‌ ಸೊಸೈಟೀಸ್‌ ದಕ್ಷಿಣ ಕನ್ನಡ ಜಿಲ್ಲೆ, ಮ೦ಗಳೂರು ರವರ ಕಛೇರಿಯಲ್ಲಿ 
ದಿನಾಂಕ: 4.5.1985 ರಂದು ನೋಂದಾಯಿಸಲ್ಪಟ್ಟಿದೆ. ಸದರಿ ಜಮೀನನ್ನು ಖರೀದಿಸುವ ಬಗ್ಗೆ ಪ್ರಶ್ನಿತ ಜಮೀನಿನ 
ಖಾತೆದಾರರೊಂದಿಗೆ ಕ್ರಯದ ಕರಾರು ಪತ್ರ ಮಾಡಿಕೊಂಡಿರುತ್ತಾರೆ. 
ಪ್ರಸ್ತಾಪಿತ ಜಮೀನು ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ (ಪಿ.ಟಿ.ಸಿ.ಎಲ್‌) ಕಾಯ್ದೆ ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು ಹಾಗೂ ಇನ್ನಿತರ ಪರಭಾರೆ ನಿಷೇಧ ವ್ಯಾಪ್ತಿಗೆ ಒಳಪಡುವುದಿಲ್ಲ. 


ಭಾಗ - ಓ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೫೧ 





ಕರ್ನಾಟಕ ಭೂ ಕಂದಾಯ ಕಾಯ್ದೆ 1961 ರ ಕಲಂ 109 () (1) ಪ್ರಕಾರ ಶೈಕ್ಷಣಿಕ ಸಂಸ್ಥೆಗಳಿಗೆ 2 
ಯುನಿಟ್‌ಗಳವರೆಗೆ ಜಮೀನು ಹೊಂದಲು ಅವಕಾಶ ಕಲ್ಪಿಸಿದೆ. ಈ ಪ್ರಸ್ತಾವನೆ ಕರ್ನಾಟಕ ತಿದ್ದುಪಡಿ ಕಾಯ್ದೆ 1995 ರ ಪ್ರಕಾರ 
ಕಲಂ 109 (1 (1) ಪ್ರಕಾರ ಮತ್ತು ಕರ್ನಾಟಕ ಭೂ ಸುಧಾರಣೆ ತಿದ್ದುಪಡಿ ಕಾಯಿದೆ 1961 ಕಲಂ 63, 79ಎ, 79ಬಿ ಅಥವಾ 
80ಕ್ಕೆ ವಿನಾಯ್ತಿ ನೀಡಿ ಬೆಂಗಳೂರು ದಕ್ಷಿಣ ತಾಲ್ಲೂಕು, ಕೆಂಗೇರಿ ಹೋಬಳಿ, ಕಂಭೀಪುರ ಗ್ರಾಮದ ಸ.ನಂ. 54, 55, 56, 57 
ರಲ್ಲಿ ಒಟ್ಟು 7-24 ಎಕರೆ/ಗುಂಟೆ ಜಮೀನನ್ನು ಶೈಕ್ಷಣಿಕ ಉದ್ದೇಶಕ್ಕಾಗಿ ಕ್ರಯಕ್ಕೆ ಪಡೆಯಲು ಕರ್ನಾಟಕ ಭೂ ಸುಧಾರಣಾ 
ಕಾಯ್ದೆ 1961 ರ ಕಲಂ 109 (1) 1) ರಡಿ ಹಾಗೂ ಸರ್ಕಾರದ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆಶಾಇ.47/ ಶಾಸನ/2001: 
ಬೆಂಗಳೂರು, ದಿನಾಂಕ: 23.04.2003 ರಂತೆ ಈ ಕೆಳಕಂಡ ಷರತ್ತುಗಳಿಗೆ ಒಳಪಡಿಸಿ ಅನುಮತಿ ನೀಡಿದೆ. 

ಷರತ್ತುಗಳು 

1 ಯಾವ ಉದ್ದೇಶಕ್ಕಾಗಿ ಜಮೀನನ್ನು ಖರೀದಿಸಲು ಅನುಮತಿ ನೀಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಸದರಿ 
ಜಮೀನನ್ನು ಎರಡು ವರ್ಷದೊಳಗಾಗಿ ಉಪಯೋಗಿಸಿಕೊಳ್ಳತಕ್ಕದ್ದು ಮತ್ತು ಈ ಬಗ್ಗೆ ತಹಶೀಲ್ದಾರ್‌ ರವರ 
ಮೂಲಕ ಈ ಕಛೇರಿಗೆ ಲಿಖಿತವಾಗಿ ಮಾಹಿತಿ ನೀಡತಕ್ಕದ್ದು. 

2. ವಿನಾಯಿತಿ ಪಡೆದವರು ಸರ್ಕಾರ ಅಥವಾ ಯಾವುದೇ ಷೆಡ್ಯೂಲ್‌ ಬ್ಯಾಂಕ್‌ ಅಥವಾ ಸಹಕಾರಿ ಕೃಷಿ ಮತ್ತು 
ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ಒಂದಕ್ಕೆ ಅಥವಾ ಕಂಪನಿ ಕಾಯಿದೆ 1995 ಕಲಂ 3 ರಲ್ಲಿ ಹೇಳಿರುವಂತೆ ಶೇಕಡ 55 
ಪೆಯಿಡ್‌ ಆಫ್‌ ಷೇರು ಬಂಡವಾಳ ಹೊಂದಿರುವ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಸಂಘ ಸಂಸ್ಥೆ 
ಒಂದಕ್ಕೆ ಖಾತರಿ ನೀಡಿ ಅಡಮಾನ ಹಾಗೂ ಇತರೆ ಹೊಣೆ ಮಾಡಿ ಸಾಲ ಪಡೆಯುವುದನ್ನು ಹೊರತುಪಡಿಸಿ 
ಸದರಿ ಜಮೀನನ್ನು ನಿಗಧಿತ ಉದ್ದೇಶಕ್ಕಲ್ಲದೆ ಬೇರೆ ಉದ್ದೇಶಕ್ಕೆ ಬಳಸತಕ್ಕದ್ದಲ್ಲ. 

3. ಸದರಿ ಜಮೀನು ಸಿ.ಡಿ.ಪಿ. ಪ್ರಕಾರ ಹಸಿರು ವಲಯದಲ್ಲಿ ಬರುತ್ತಿದ್ದು, ಸದರಿ ಸಂಸ್ಥೆಗೆ ಶೈಕ್ಷಣಿಕ ಉದ್ದೇಶಕ್ಕೆ 
ಉಪಯೋಗಿಸಿಕೊಳ್ಳಲು ಭೂ ಬದಲಾವಣೆ ಅವಶ್ಯಕವಿದ್ದಲ್ಲಿ ಬೆ೦ಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಭೂ 
ಬದಲಾವಣೆ ಮಾಡಿಸಿಕೊಳ್ಳತಕ್ಕದ್ದು. 

4. ಈ ಜಮೀನನ್ನು ವ್ಯವಸಾಯದಿಂದ ವ್ಯವಸಾಯೇತರ ಉದ್ದೇಶಕ್ಕಾಗಿ ಪರಿವರ್ತಿಸಿಕೊಳ್ಳಲು ಭೂ ಕಂದಾಯ 
ಕಾಯಿದೆ 1964ರ ಕಲಂ 95 ರಂತೆ ಜಿಲ್ಲಾಧಿಕಾರಿಗಳಿಂದ ಮಂಜೂರಾತಿ ಆದೇಶ ಪಡೆಯತಕ್ಕದ್ದು. 

5. ಈ ಜಮೀನು ನಗರಾಭಿವೃದ್ಧಿ ಪ್ರಾಧಿಕಾರ ಸಿ.ಡಿ.ಪಿ. ಒ.ಡಿ.ಪಿ ಮತ್ತು ಹಸಿರು ವಲಯ ವ್ಯಾಪ್ತಿಯೊಳಗೆ ಬಂದರೆ 
ಅದರಂತೆ ಅನುಮತಿ ಪಡೆದು ಜಮೀನನ್ನು ಉಪಯೋಗಿಸಿಕೊಳ್ಳತಕ್ಕದ್ದು. 

6. ಈ ಅನುಮತಿ ಭೂ ಸುಧಾರಣೆ ಕಾಯಿದೆ 1961ರ ಕಲಂ 109 ರನ್ವಯ ಮಾತ್ರ ನೀಡಿರುತ್ತದೆ. ಬೇರೆ 
ಕಾನೂನುಗಳ ಉಲ್ಲಂಘನೆಯಾದಲ್ಲಿ ಸಂಬಂಧಿಸಿದ ಕಾಯ್ದೆಯಡಿ ಅಗತ್ಯ ಕ್ರಮ ಜರುಗಿಸಲು ಅವಕಾಶವಿರುತ್ತದೆ. 

7. ಮೇಲಿನ ಷರತ್ತುಗಳು ಉಲ್ಲಂಘನೆಯಾದಲ್ಲಿ ಈಗ ನೀಡಲಾದ ಅನುಮತಿಯನ್ನು ರದ್ದು ಪಡಿಸಲಾಗುವುದು ಮತ್ತು 
ಪ್ರಸ್ತಾಪಿತ ಭೂಮಿಯನ್ನು ಯಣ ಮುಕ್ತವಾಗಿಸಿ, ಸರ್ಕಾರದಲ್ಲಿ ನಿಹಿತ ಮಾಡಲಾಗುವುದು. 

8. ಈ ಜಮೀನನ್ನು ಶೈಕ್ಷಣಿಕ ಸಂಸ್ಥೆಯ ಅನುಮತಿ ಪತ್ರ ಪಡೆಯುವವರೆಗೆ ಹಕ್ಕು ಬದಲಾವಣೆ ಮಾಡತಕ್ಕದ್ದಲ್ಲ 
ಮತ್ತು ಈ ಅನುಮತಿ ಪತ್ರವನ್ನು ಶೈಕ್ಷಣಿಕ ಸಂಸ್ಥೆಯ ಅನುಮತಿ ಪಡೆಯಲು ಮಾತ್ರ ನೀಡಲಾಗಿದೆ. 

ವಿಶೇಷ ಜಿಲ್ಲಾಧಿಕಾರಿಗಳು 
ಪಿ.ಆರ್‌. 66 ಬೆಂಗಳೂರು ಜಿಲ್ಲೆ, ಬೆಂಗಳೂರು. 
ಉಪ ವಿಭಾಗಾಧಿಕಾರಿಯವರ ಕಾರ್ಯಾಲಯ, ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ 
ಭೂಸ್ವಾಧೀನ ಕಾಯ್ದೆ, 1894 ರ ಕಲಂ 16 (2) ರ ಮೇರೆಗೆ ಪ್ರಕಟಣೆ 
ನಂ.ಎಲ್‌.ಎ.ಕ್ಯೂ.ಎಸ್‌.ಆರ್‌.1/04-05, ದಿನಾಂಕ: 25ನೇ ಫೆಬ್ರವರಿ 2008 

ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ ಕ್ರಮ ಸಂಖ್ಯೆ 17 ರಲ್ಲಿ ತಿದ್ದುಪಡಿಯಾದ 
1894 ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894 ರ ಸಾಲಿನ ಕೇಂದ್ರ ಅಧಿನಿಯಮ 1 ರ ಪ್ರಕರಣ 1662) ರ 
ಮೇರೆಗೆ ಈ ಮೂಲಕ ಅನುಸೂಚಿಯಡಿ ಸೂಚಿಸಲಾದ ಜಮೀನುಗಳನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಶಿವಮೊಗ್ಗ 
ನಗರ ಮಲೀನ ನೀರು ಶುದ್ಧಿಕರಣ ಘಟಕ ಸ್ಥಾಪನೆಗೆ ಬೇಕಾಗಿರುವುದರಿಂದ ಅಧಿಕೃತವಾಗಿ ಸದರಿ ಭೂಸ್ವಾಧೀನ 
ಅಧಿನಿಯಮದ ಪ್ರಕರಣ 161) ರಂತೆ ವಶಪಡಿಸಿಕೊಳ್ಳಲಾಗಿದೆ. 











ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಗ್ರಾಮ: ಶಿವಮೊಗ್ಗ, ತೇವರಚಟ್ಟಹಳ್ಳಿ 
ಕ್ರ. ಸಂ. ಸ.ನಂ. ತರಹೆ ವಿಸ್ತೀರ್ಣ ಸ್ವಾಧೀನಕ್ಕೆ ಪಡೆದುಕೊಂಡ 
ಎ. ಗುಂ. ದಿನಾಂಕ 
27/ ಖುಷ್ಟಿ 0-24 23.7.2004 
2 28 ಪಿ ಖುಷ್ಟಿ 1-08 














































































































೪೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ಭಾಗ - ೬ 
ಕ್ರ. ಸಂ ಸ.ನಂ. ತರಹೆ ವಿಸ್ತೀರ್ಣ ಸ್ವಾಧೀನಕ್ಕೆ ಪಡೆದುಕೊಂಡ 
ಎ. ಗುಂ. ದಿನಾಂಕ 
ತೇವರಚಟ್ನಹಳ್ಳಿ 
1 32/1 ಖುಷ್ಟಿ 3-39 
2 32/2 ಖುಷ್ಟಿ 2-07 
3 33/20 ಖುಷ್ಕಿ ತರಿ 0-14! / 
1-10 
4 33/01 ಖುಷ್ಕಿ ತರಿ 0-14 
1-10 
೨ 33/2 ಮುಷ್ಠಿ ತರಿ 1-00 
1-00 
6 33/3 ತರಿ 1-35 
7 33/4 ತರಿ 1-29 
8 ೨4/0 ಖುಷ್ಟಿ ತರಿ 1-34 
9 34/18] ಖುಷ್ಟಿ ತರಿ 1-35 
10 34/2 ಖುಷ್ಕಿ 0-38 
ತರಿ 2-32 
1] 35/P ತರಿ ೨-00 
12 35/1Pl ತರಿ 2-18 
13 35/1P2 ತರಿ 1-00 
14 35/1P3 ತರಿ 2-00 
15 ೨೨/04 ತರಿ 2-00 
16 35/2 ತರಿ 1-00 
17 36/P ತರಿ 2-12 
18 36/P3 ತರಿ 2-12 
38-20 
ಉಪ ವಿಭಾಗಾಧಿಕಾರಿಗಳು 
ಪಿ.ಆರ್‌. 68 ಶಿವಮೊಗ್ಗ ಉಪ ವಿಭಾಗ, ಶಿವಮೊಗ್ಗ. 


ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ತಿಪಟೂರು ಉಪವಿಭಾಗ ತಿಪಟೂರು 
1894ನೇ ಸಾಲಿನ ಭೂಸ್ವಾಧೀನ ಕಾಯ್ದೆ ಕಲಂ 16(2) ರೀತ್ಯಾ ಪ್ರಕಟಣೆ 
ನಂ:ಎಲ್‌ಎಸಿ 2:07-08 ದಿ: 25ನೇ ಫೆಬ್ರವರಿ 2008 
1894ನೇ ಸಾಲಿನ ಭೂ ಸ್ವಾಧೀನ ಕಾಯ್ದೆ ಕಲಂ 16(2)ರ ರೀತ್ಯಾ 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ 
ತಿದ್ದುಪಡಿಯಂತೆ ಈ ಕೆಳಕಂಡ ಅಧಿಸೂಚನೆಯಲ್ಲಿ ಕಾಣಿಸಿರುವ ಜಮೀನನ್ನು ಒಂದು ಸಾರ್ವಜನಿಕ ಉದ್ದೇಶಕ್ಕೆ ಅಂದರೆ 
ತಿಪಟೂರು ನಗರಸಭೆಯ ಘನ ತ್ಯಾಜ್ಯ ವಸ್ತುಗಳ ವಿಲೇವಾರಿಗಾಗಿ ಭೂಸ್ವಾಧೀನವಾಗಿ ಸುಬರ್ದು ತೆಗೆದುಕೊಳ್ಳಲಾಗಿದೆ ಎಂದು 
ಭೂಸ್ವಾಧೀನ ಕಾಯ್ದೆ ಕಲಂ 16(2)ರಂತೆ ಪ್ರಕಟಿಸಲಾಗಿದೆ. 











ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ತಿಪಟೂರು ಹೋಬಳಿ: ಕಸಬಾ ಗ್ರಾಮ: ಅಣ್ಣಾಪುರ 
ಕ. ವಿವರಗಳು ಸನಂ ತರಹೆ ವಿಸ್ತೀರ್ಣ ಜಮೀನನ್ನು ಸ್ವಾಧೀನಕ್ಕೆ 
ಸಂ. ತೆಗೆದುಕೊಂಡ ದಿನಾಂಕ 
1 ಎಚ್‌.ಜಿ. ರಂಗಸ್ವಾಮಯ್ಯ 70 ಖುಷ್ಕಿ 1-13 20.2.2008 
ಉಪವಿಭಾಗಾಧಿಕಾರಿಗಳು ಹಾಗೂ ಭೂ ಸ್ವಾಧೀನಾಧಿಕಾರಿಗಳು 
ಪಿ.ಆರ್‌. 72 ತಿಪಟೂರು ಉಪವಿಭಾಗ, ತಿಪಟೂರು. 


ಭಾಗ - ಓ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೫೩ 





ಜಿಲ್ಲಾಧಿಕಾರಿಯವರ ಕಾರ್ಯಾಲಯ, ದಾವಣಗೆರೆ ಜಿಲ್ಲೆ, ದಾವಣಗೆರೆ 
ಭೂ ಸ್ವಾಧೀನ ಕಾಯ್ದೆಯ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆಗೆ ಅಧಿಸೂಚನೆ 
ಕ್ರಮಾಂಕ:ಎಲ್‌ಎಕ್ಕೂ:ಸಿಆರ್‌-20/07-08, ದಿನಾಂಕ: 10ನೇ ಜನವರಿ 2008 
ಈ ಕೆಳಗಿನ ಅನುಸೂಚಿಯಲ್ಲಿ ಸೂಚಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಂಗಾ ಮೇಲ್ದಂಡೆ ಯೋಜನೆ ಉಪ ಕಾಲುವೆಯನ್ನು ನಿರ್ಮಿಸಲು ಆಗತ್ಯವಾಗಲಿದೆ 
ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ , ಕರ್ನಾಟಕ ಅಧಿನಿಯಮ 1991ರ 33ರ ಮೂಲಕ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ 4ನೇ 
ಪ್ರಕರಣದ ಉಪ ಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ಧಿಷ್ಟ ಪಡಿಸಿದ ಉದ್ದೇಶಕ್ಕಾಗಿ ಸದರಿ ಜಮೀನುಗಳು ಅಗತ್ಯವಾಗಿದೆ ಎಂದು ಈ ಮೂಲಕ ಅಧಿಸೂಚಿಸಲಾಗಿದೆ. ಹಾಗೂ ಕರ್ನಾಟಕ 
ಸರ್ಕಾರವು ಸದರಿ ಅಧಿನಿಯಮದ 4ನೇ ಪ್ರಕರಣದ (2)ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಲು ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ, 
ಶಿವಮೊಗ್ಗ ಇವರಿಗೆ ಈ ಮೂಲಕ ಅಧಿಕಾರವನ್ನು ನೀಡಿರುತ್ತದೆ. 
ಸದರಿ ಅಧಿನಿಯಮದ 17ನೇ ಪ್ರಕರಣದ (1) ಮತ್ತು (4) ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ 
ಸದರಿ ಅಧಿನಿಯಮದ 5ಎ ಪ್ರಕರಣದ ಉಪ ಬಂಧಗಳು, ಕೆಳಗೆ ನಿರ್ಧಿಷ್ಟ ಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. (ಸರ್ಕಾರದ ಆದೇಶ ಸಂಖ್ಯೆ ಕಂಇ 31 
ಭೂಸ್ವಾಳ 2002 ದಿ. 4-6-2002) 
ಸದರಿ ಭೂಮಿಗಳ ಅರ್ಜನೆಯ ಉದ್ದೇಶಕ್ಕಾಗಿ ಸದರಿ ಭೂಮಿಗಳ ಮೇಲೆ ನಿಯೋಜಿಸಲ್ಪಟ್ಟ ಯಾವೊಬ್ಬ ಮೋಜಣಿದಾರ ಅಥವಾ ಇತರ ವ್ಯಕ್ತಿಗಳಿಗೆ ಅಡ್ಡಿಯನ್ನು ಉಂಟು ಮಾಡಬಾರದೆಂದು ಅಥವಾ 
ಅವರ ಕಾರ್ಯದಲ್ಲಿ ಹಸ್ತಕ್ರೇಪ ಮಾಡಬಾರದೆಂದು ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆಯು ಪ್ರಕಟವಾದ ದಿನಾಂಕದ 
ನಂತರ ಜಿಲ್ಲಾಧಿಕಾರಿಗಳು , ದಾವಣಗೆರೆ ರವರ ಅನುಮತಿ ಇಲ್ಲದೇ ಮಾರಾಟ, ಗುತ್ತಿಗೆ ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ರೀತಿಯ ಮೂಲಕ ಸದರಿ ಭೂಮಿಗಳ ವಿಲೆಗಾಗಿ ಮಾಡಿಕೊಂಡ 
ಯಾವುದೇ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ದಿ ಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಭೂಮಿಗಳ ಅಂತಹ ಭಾಗಗಳಿಗೆ ಪರಿಹಾರವನ್ನು ನಿರ್ಧರಣೆ 
ಮಾಡುವ ಅಧಿಕಾರಿಯು ಸದರಿ ಅಧಿನಿಯಮದ 24ನೇ ಪ್ರಕರಣದ 7ನೇ ಖಂಡದ (ಉಪ ಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು 2 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ತುಂಗಾ ಮೇಲ್ದಂಡೆ ಯೋಜನೆ ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 

















ಅನುಸೂಚಿ 
ಜಿಲ್ಲೆಃ ದಾವಣಗೆರೆ ತಾಲ್ಲೂಕುಃ ಹೊನ್ನಾಳಿ ಹೋಬಳಿ ಃಗೋವಿನಕೋವಿ ಗ್ರಾಮಃಅಂಜನಾಪುರ 
ಕ್ರ. ಖಾತೆದಾರರ ಹೆಸರು ಅನುಭವದಾರರ ಸ.ನಂ. ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ ಹೆಸರು ವಿವರ 
ಪೂರ್ವ ಶ್ಲಿಮಕ್ಕೆ ಉತ್ತರಕ್ಕೆ ದಕ್ಷಿಣಕ್ಕೆ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. `ರೂ.ಪೈ 
1. 2 3 4 5 9 10 11 
1. ಈರಮ್ಮ ಕೋಂ ಚಿಗರಿಮಲ್ಲಪ್ಪ ಸುಂತ 15 ಖುಷ್ಕಿ 15 15 18 ಹೊನ್ನಾಳಿ ಗಡಿ 0-20 0-49 









































ಭಾಗ - ಓ 
























































೪೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ 
1. 2 3 4 5 6 1 8 9 10 11 
2. ಬಿ.ಆರ್‌.ಲೋಕೇಶ್ವರಪ್ಪ ಬಿನ್‌ ರಾಯಪ್ಪ ಸಂತ 18/1ಪಿ1 ಖುಷ್ಕಿ 18/1 18/1 20 15 0-39 1-12 
18/3 
3; ಷಣ್ಮುಖಪ್ಪ ಯಾನೆ ಸ್ವಾಮಿ ಹೆಚ್‌.ಸಿ ಬಿನ್‌ ಸಂತ 20/ಪಿ2 ಖುಷ್ಕಿ 20/1 20/1 ಬಲಮುರಿಗಡಿ 18 0-12 0-27 
ಪುಟ್ಟಮಲ್ಲಪ್ಪ ಹೊನ್ನಾಳಿ ಟೌನ್‌ 
ಒಟ್ಟು 1-31 
ಒಟ್ಟು ಒ೦ದು ಎಕರೆ ಮೂವತ್ತೊಂದು ಗುಂಟೆ ಮಾತ್ರ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 30 ದಾವಣಗೆರೆ ಜಿಲ್ಲೆ. 


ಕಂದಾಯ ಸಚಿವಾಲಯ, ಬೆಂಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ ಕ್ರಮಾಂಕ: ಕಂ.ಇ. 48 ಭೂಸ್ವಾಗ್ರಾ 07, ದಿನಾಂಕ: 1ನೇ ಫೆಬ್ರವರಿ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಸೇತುವೆ ನಿರ್ಮಾಣಕ್ಕಾಗಿ ಅಗತ್ಯವಾಗಲಿದೆ ಎಂದು ಬೆಂಗಳೂರು ಗ್ರಾಮಾಂತರ 
ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲ೦4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಕೂ:ಎಸ್‌.ಆರ್‌.16:06-07 ದಿನಾಂಕ: ರ 27.6.2006 ಅಧಿಸೂಚನೆಯಲ್ಲಿ 
ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ: 33-1991ರ ನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ) 5-ಎ ಪ್ರಕರಣದ (2)ನೇ ಉಪ 
ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAA.SR. 



































25:06-07 
ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಹಾರೋಹಳ್ಳಿ ಗ್ರಾಮ: ಚಿಕ್ಕಕಲ್‌ಬಾಳು 
ಕ ಸರ್ವೆ ಚಕ್ಕುಬಂದಿ ಭೂಸ್ತಾಧೀನ 
sre ಖಾತೆದಾರರ ಹೆಸರು ಅನುಭವದಾರರ ಹೆಸರು ಇಚೆ ತರಹೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ [ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 ಈಶ್ವರರಾವ್‌ ಬಿನ್‌ ಲಕ್ಷ್ಮಣರಾವ್‌ ರಾಮಕೃಷ್ಣರಾವ್‌ ಬಿನ್‌ ಖಂಡೋಜಿ 107 ತರಿ ನದಿ 107ರ 107ರ 107ರ 0-04 — 
ರಾವ್‌, ದೇವರಾಜು ಬಿನ್‌ ಲೇ. ಉಳಿಕೆ ಉಳಿಕೆ ಉಳಿಕೆ 
ಮುದ್ದ ಲಿಂಗೇಗೌಡ 

















ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೫೫ 

















ಕ ಸವೆ ಚಕ್ಕುಬಂದಿ ಭೂಸ್ವಾಧೀನ 
ೆ ಸರ್ವೆ 
ಣ್ಯ ಖಾತೆದಾರರ ಹೆಸರು ಅನುಭವದಾರರ ಹೆಸರು ನ ತರಹೆ ಪೂರ್ವ ಪಶ್ಚಿಮ ಉತರ ದಕ್ಷಿಣ ವಿಸೀರ್ಣ ಕಂದಾಯ 
ಸಂ. ನಂಬರ್‌ ಹ ಖು ಮ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗು೦. ರೂ.ಪೈ 
2 | ಕೆಂಪಮ್ಮ ಉ.ಸಣ್ಣಮ್ಮ ಕೋಂ ಕೆಂಪಮ್ಮ ಉ.ಸಣ್ಣಮ್ಮ ಕೋಂ 109 ಭಾಗಾಯ್ತು 109:19 109:12 109:19 109:20 0-01 — 
ಮರೀಗೌಡ ಮರೀಗೌಡ 19 
3 ಮನ್ನೋಜಿರಾವ್‌ ಬಿನ್‌ ಮನ್ನೋಜಿರಾವ್‌ ಬಿನ್‌ 109:20 ಭಾಗಾಯ್ತು 109:20 109:20 109:19 108 0-02 — 
ವೆಂಕೋಜಿರಾವ್‌ ವೆಂಕೋಜಿರಾವ್‌ 









































ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 47 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ, ಬೆ೦ಗಳೂರು 
ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ. 61 ಭೂಸ್ವಾಗ್ರಾ 07, ದಿನಾಂಕ: 1ನೇ ಫೆಬ್ರವರಿ 2008 
ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಹೈಟೆಕ್‌ ಬಸ್‌ ಡಿಪೋ ನಿರ್ಮಾಣಕ್ಕಾಗಿ ಅಗತ್ಯವಾಗಲಿದೆ ಎಂದು ಬೆಂಗಳೂರು 
ಗ್ರಾಮಾ೦ತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಕೂ:ಎಸ್‌.ಆರ್‌.6:06-07 ದಿನಾಂಕ: ರ 19.5.2007 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 
ಮತ್ತು ಕರ್ನಾಟಕ ಕಾಯ್ದೆ: 33-1991ರ ನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ) 5-ಎ ಪ್ರಕರಣದ (2)ನೇ ಉಪ 
ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 
ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 
ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ೦ ಉಪವಿಭಾಗ, ರಾಮನಗರಂ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ 
ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ 
ಮಾಡಲಾಗಿದೆ. ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 
ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರಂ ಉಪ ವಿಭಾಗ, ರಾಮನಗರಂ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAA.SR. 
01:07-08) 


೪೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ಭಾಗ - ೬ 





















































ಅನುಸೂಚಿ 

ಜಿಲ್ಲೆ: ರಾಮನಗರ ತಾಲ್ಲೂಕು: ರಾಮನಗರ ಹೋಬಳಿ: ಬಿಡದಿ ಗ್ರಾಮ: ಬಾನಂದೂರು 
ಸ ಸರ್ವೆ ಚಕ್ಕುಬಂದಿ ಭೂಸ್ವಾಧೀನ 
ಚತ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಗೆ ತರಹೆ ಪೂರ್ವ ಪಶ್ಚಿಮ ಉತ್ತರ ದ್‌ ವ್ನಾರ್ಣ ಂದಾಹ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
1 ಲಕ್ಷ್ಮಮ್ಮ ಕೋಂ ಲೇಟ್‌ ಟಿ.ಚೆನ್ನಪ್ಪ ಲಕ್ಷ್ಮಮ್ಮ 82 ಮಿಷ್ಕಿ 904 ಬಾನಂದೂರು | 82ರ ಪೈಕಿ 83 ಮತ್ತು 0-26 0-90 

230 ಸೆ ಸೆ 

ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪಿ.ಆರ್‌. 48 ಎಂ. ವೆಂಕಟೇಶಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ, ಬೆ೦ಗಳೂರು 

ಭೂ ಸ್ವಾಧೀನ ಅಧಿನಿಯಮದ 6(1)ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂ.ಇ. 77 ಭೂ.ಸ್ವಾ.ಗ್ರಾ 07, ದಿನಾಂಕ: 5ನೇ ಫೆಬ್ರವರಿ 2008 

ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿರುವ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಿ.ಡಬ್ಲ್ಯೂ.ಎಸ್‌.ಎಸ್‌.ಬಿ. ಫೀಡರ್‌ ಟ್ಯಾಂಕ್‌ ನಿರ್ಮಿಸಲು ಅಗತ್ಯವಾಗಲಿದೆ 
ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂ ಸ್ವಾಧೀನ ಕಾಯ್ದೆ 1894ರ ಕಲಂ4(1ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌.ಎಕ್ಯೂಎಸ್‌.ಆರ್‌.03/07-08, ದಿನಾಂಕ: 
14.06.07ರ ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿಂದ, 

ಮತ್ತು ಕರ್ನಾಟಕ ಕಾಯ್ದೆ: 33-1991ರ ನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894 (ಕೇಂದ್ರ ಅಧಿನಿಯಮ ಸಂಖ್ಯೆ 1894 ರ) 5-ಎ ಪ್ರಕರಣದ (2)ನೇ ಉಪ 
ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನ೦ತರ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳನ್ನು ಅರ್ಜನೆ 
ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿಂದ: 

ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿವೆ ಎಂದು ಸದರಿ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಭೂ ಸಾಧೀನಾಧಿಕಾರಿಗಳು. ರಾಮನಗರ ಉಪವಿಭಾಗ. ರಾಮನಗರ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ ಎಲ್ಲಾ ವ್ಯವಹಾರಗಳ ಕುರಿತಂತೆ 
ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂ ಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ ನೇಮಕ ಮಾಡಲಾಗಿದೆ. ಹಾಗೂ 
ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಭೂ ಸ್ವಾಧೀನಾಧಿಕಾರಿಗಳು, ರಾಮನಗರ ಉಪವಿಭಾಗ, ರಾಮನಗರ ಇವರ ಕಛೇರಿಯಲ್ಲಿ ಇಡಲಾಗಿದೆ. (LAA.SR.) 

















ಅನುಸೂಚಿ 
ಜಿಲ್ಲೆ: ರಾಮನಗರ ತಾಲ್ಲೂಕು: ಕನಕಪುರ ಹೋಬಳಿ: ಸಾತನೂರು ಗ್ರಾಮ: ಅಚ್ಚಲು 
ಕ ಸರ್ವೆ ಚಕ್ಕುಬಂದಿ ಭೂಸ್ಥಾಧೀನ 
Rd ಖಾತೆದಾರರ ಹೆಸರು ಅನುಭವದಾರರ ಹೆಸರು ತರಹೆ | ಪೂರ್ವ ಪಶಿಮ ಉತರ ದಕ್ಷಿಣ ವಿಸೀರ್ಣ | ಕಂದಾಯ 
ಸಂ. ನಂಬರ್‌ ಮ ವ ಇ ಪಡ ಈ ಇ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 

1 ಸೈ//ಹುಸೇನ್‌ ಸಾಬ್‌ ಬಿನ್‌ ಸೈ.ಹುಸೇನ್‌ ಸಾಬ್‌. 111/ಎ ಖುಷ್ಕಿ 111//ಐ 174/2ಎ 111/ಬಿ 111//ಎ 0-02 0-06 

ಸೈ//ಯೂಸೂಫ್‌ ಸಾಬ್‌, ಸೈ.ಸರ್ದಾರ್‌ ಉಳಿಕೆ 

ಸೈ//ಸರ್ದಾರ್‌ ಬಿನ್‌ ಸೈ/ 

ಹುಸೇನ್‌ಸಾಬ್‌ 



































ಭಾಗ - ಓ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೫೭ 























3 ಸರ್ವೆ ಚಕ್ಕುಬಂದಿ ಭೂಸ್ವಾಧೀನ 
ಚತ ಖಾತೆದಾರರ ಹೆಸರು ಅನುಭವದಾರರ ಹೆಸರು ಸ್‌ ತರಹೆ | ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ | ಕಂದಾಯ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ 
2 ಸೈಹುಸೇನ್‌ ಸಾಬ್‌ ಬಿನ್‌ ಸೈ. ಸೈ.ಹುಸೇನ್‌ ಸಾಬ್‌, 171/ಬಿ ಖುಷ್ಟಿ 1171/ ಬಿ, 174/lw 173/2 171/la, 0-21 0-60 
ಯೂಸೂಫ್‌ ಸಾಬ್‌, ಸೈ ಸರ್ದಾರ್‌ ಸೈ.ಸರ್ದಾರ್‌ 171/4 174/2ಬಿ 171/1 
ಬಿನ್‌ ಸೈ. ಹುಸೇನ್‌ ಸಾಬ್‌ 
3. ವರದೇಗೌಡ ವರದೇಗೌಡ 171/4 ಖುಷ್ಟಿ 171/4 171/1 ಬಿ 173/2 171/4 ರ 0-08 0-23 
ಉಳಿಕೆ ಉಳಿಕೆ 
4. | ಬಿಸಲೇಗೌಡ ಬಿನ್‌ ವರದೇಗೌಡ ಬಿಸಲೇಗೌಡ ಬಿಸಲೇಗೌಡ 173/2 ಖುಷ್ಟಿ 173/2 ಪೈಪ್‌ ಲೈನ್‌ 173/2 171/ ಬಿ, 0-27 0-77 
ಬಿಸಲೇಗೌಡ ಉ.ಕರಿಯಪ್ಪ. ವರದೇಗೌಡ. ಉ. ಶಿವಪ್ಪ ಪೈಪ್‌ 171/4 
ವರದೇಗೌಡ ಉ.ಶಿವಪ್ಪ, ಮರೀಗೌಡ ಮರೀಗೌಡ ಎಂ.ಆರ್‌. ಲೈನ್‌ 
ಬಿನ್‌ ದಾಸೇಗೌಡ, ಎಂ.ಆರ್‌. ಮಂಜುನಾಥ್‌ 
ಮಂಜುನಾಥ್‌ 
ಜುಂಲ್ಲಾ 1-18 1-66 









































ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 49 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 
ಕಂದಾಯ ಸಚಿವಾಲಯ 
ಭೂ ಸ್ವಾಧೀನ ಕಾಯಿದೆ ಕಲಂ 6(1)ನೇ ಪ್ರಕರಣ ಮೇರೆಗಿನ ಅಧಿಸೂಚನೆ 
ಕ್ರಮಾಂಕ:ಕಂ.ಇ.12 ಭೂ ಸ್ವಾಶಿ 2007, ದಿನಾಂಕ: 13ನೇ ಫೆಬ್ರವರಿ 2008 
ಜಿಲ್ಲಾಧಿಕಾರಿಗಳು, ಶಿವಮೊಗ್ಗ ಜಿಲ್ಲೆರವರು ದಿನಾಂಕ:16.11.2006ರ ಕರ್ನಾಟಕ ರಾಜ್ಯಪತ್ರದ ಭಾಗ-6 ಪುಟ ಸಂಖ್ಯೆ: 661 ರಿಂದ 663 ರಲ್ಲಿ ಪ್ರಕಟವಾದ ಅಧಿಸೂಚನೆ 
ಕ್ರಮಾಂಕ:ಆರ್‌(3)ಎಲ್‌ಎಕ್ಕೂ.ಎಸ್‌ಆರ್‌.9/2003-04 ದಿನಾಂಕ: 04.11.2006ರ ಅಧಿಸೂಚನೆಯಲ್ಲಿ ಸೂಚಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ, ಕಾಗೋಡು ಏತನೀರಾವರಿ 
ಯೋಜನೆ ಸಲುವಾಗಿ ಬೇಕಾಗಬಹುದೆಂದು ಅಧಿಸೂಚಿಸಿರುತ್ತಾರೆ. 
ಕರ್ನಾಟಕ ಸರ್ಕಾರದವರು 1961ನೇ ಸಾಲಿನ ಕರ್ನಾಟಕ ಅಧಿನಿಯಮ 17ರ ತಿದ್ದುಪಡಿಯಾದ 1904ನೇ ಸಾಲಿನ ಭೂ ಸಂಗ್ರಹಣಾ ಅಧಿನಿಯಮ 1894ನೇ ಸಾಲಿನ ಕೇಂದ್ರ 
ಅಧಿನಿಯಮದ ಪ್ರಕರಣ 5(ಏ)ರ ಉಪ ಪ್ರಕರಣ (2) ಮತ್ತು 6(1-ಎ) ಪ್ರಕರಣದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ರವರು ಸಲ್ಲಿಸಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಸದರಿ 
ಜಮೀನುಗಳನ್ನು ಮೇಲೆ ನಿರ್ಧಿಷ್ಟಪಡಿಸಲಾದ ಉದ್ದೇಶಕ್ಕಾಗಿ ವಶಪಡಿಸಿಕೊಳ್ಳಲಾಗಿದೆ ಎಂಬುದಾಗಿ ಅಭಿಪ್ರಾಯಪಟ್ಟಿದ್ದಾರೆ. 
ಸದರಿ ಭೂ ಸಂಗ್ರಹಣ ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಸದರಿ ಜಮೀನು ಮೇಲಿನ ಉದ್ದೇಶಕ್ಕಾಗಿ ಬೇಕಾಗಿರುವುದರಿಂದ ಈ ಮೂಲಕ ಘೋಷಿಸಲಾಗಿದೆ. 


2 al 


೪೫೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ 


ಭಾಗ - ಓ 





ಸದರಿ ಭೂ ಸಂಗ್ರಹಣ ಅಧಿನಿಯಮದ 3ನೇ ಪ್ರಕರಣದ(ಸಿ) ಖಂಡದ ಮೇರೆಗೆ ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರನ್ನು ಸದರಿ ಜಮೀನಿನಲ್ಲಿ ಮುಂದಿನ 
ಎಲ್ಲಾ ಕಾನೂನು ಕ್ರಮಗಳನ್ನು, ಜಿಲ್ಲಾಧಿಕಾರಿಗಳವರ ಪ್ರಶಾಸನ ಕಾರ್ಯಕ್ರಮಗಳನ್ನು ನಿರ್ವಹಿಸುವಂತೆ ಈ ಮೂಲಕ ನಿಯೋಜಿಸಲಾಗಿದೆ. ಜಮೀನಿನ ಅಧಿಕೃತ ಸಂಗ್ರಹಣೆಗಾಗಿ ಆದೇಶಗಳನ್ನು 
ಪಡೆಯುವಂತೆ ಸದರಿ ಅಧಿನಿಯಮ 7ನೇ ಪ್ರಕರಣದ ಮೇರೆಗೆ ನಿರ್ದೇಶಿಸಲಾಗಿದೆ. 


ಸದರಿ ಜಮೀನುಗಳ ನಕ್ಷೆಯನ್ನು ಉಪವಿಭಾಗಾಧಿಕಾರಿಗಳು, ಸಾಗರ ಉಪವಿಭಾಗ, ಸಾಗರ ರವರ ಕಾರ್ಯಾಲಯದಲ್ಲಿ ಇಡಲಾಗಿದೆ. 


















































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಸಾಗರ ಹೋಬಳಿ: ತಾಳಗುಪ್ಪ - ಕಸಬಾ ಗ್ರಾಮ: ಹಿರೇನೆಲ್ಲೂರು - ಮಾಸೂರು 
ಕ. [ಖಾತೆದಾರರ/ ಹಿಡುವಳಿದಾರರ ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂ ಸ್ವಾಧೀನದ ಜಮೀನಿನ 
ಸಂ. |ಹೆಸರು ಶ್ರೀಯುತರುಗಳಾದ : ಶ್ರೀಯುತರುಗಳಾದ : ನಂ. ಏವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
ಹೋಬಳಿ: ತಾಳಗುಪ್ಪ ಪ್ರಮ: ಹಿರೇನೆಲ್ಲೂರು 
1. | ರಾಮಭದನ ಪುಟ್ಟಪ್ಪ ಬಿನ್‌ | ರಾಮಭದ್ರನ ಪುಟ್ಟಪ್ಪ ಬಿನ್‌ 265 ತರಿ 265 265 266 265 0.05 0.63 
ಮನ್ನಪ್ಪ ಮನ್ನಪ್ಪ 
2. |ರಾಮಭದ್ರನ ದ್ಯಾವಪ್ಪ ರಾಮಭದ್ರನ ದ್ಯಾವಪ್ಪ 265 ತರಿ 265 265 266 265 1.೫17] 0.19 
3. [ಕೆಂಚನ ಗಣಪತಿ ಕೆಂಚನ ಗಣಪತಿ 265 ತರಿ 265 265 266 265 ೫7 0.16 
4. [ಸಿದ್ದನ ರಾಜಪ್ಪ ಸಿದ್ದನ ರಾಚಪ್ಪ 265 ತೆರ 265 265 266 263 0.02 0.23 
5. ಗೌರಮ್ಮ ಕೋಂ ಕೆ.ಆರ್‌. ಗೌರಮ್ಮ ಕೋಂ ಕೆ.ಆರ್‌. 265 ತರಿ 265 265 266 265 0.02 0.25 
ರಾಮಚಂದ್ರ ರಾಮಚಂದ್ರ 
6. | ಸಾಲಗೇರಿ ಬಂಗಾರಮ್ಮ ಸಾಲಗೇರಿ ಬಂಗಾರಮ್ಮ ಕೋಂ 265 ತರಿ 265 265 266 265 0.01 0.09 
ಕೋಂ ರಾಮಚಂದ್ರ ರಾಮಚಂದ್ರ 
7. | ಸಾಲಗೇರಿ ಕನ್ನಪ್ಪ ಸಾಲಗೇರಿ ಕನ್ನಪ್ಪ 265 ತರಿ 265 265 266 265 1.57, 0.06 
5_``ಕಾಕ ಪುಟ್ಟಪ್ಪ ರಾಂ`ಪುಟ್ಟಪ್ಪ 265 ತೆರಿ 263 265 266 265 0.03 0.38 
9. | ಸಾಲಗೇರಿ ದ್ಯಾವಪ್ಪ ಬಿನ್‌ ಸಾಲಗೇರಿ ದ್ಯಾವಪ್ಪ ಬಿನ್‌ 266 ತರಿ 266 266 267 266 0.07 0.07 
ಮೈಲಪ್ಪ ಮೈಲಪ್ಪ 
10. | ಸಾಲಗೇರಿ ಚೌಡಪ್ಪ ಸಾಲಗೇರಿ ಚೌಡಪ್ಪ 266 ತರಿ 266 266 267 266 1.೫77 0.24 
11. | ಸಾಲಗೇರಿ ದೇವಮ್ಮ ಸಾಲಗೇರಿ ದೇವಮ್ಮ 266 ತರಿ 266 266 267 266 0.09 1.25 
12. | ಕಾರೇಡಿ ತಿಮ್ಮ ಕಾರೇಡಿ ತಿಮ್ಮ 266 ತರಿ 266 266 267 266 0.02 0.28 
77. `ಗಕಹುಪ್ಪ ಕನ್ನಪ್ಪ ಗರಯಪ್ಪ ಕನ್ನಪ್ಪ 266 ತೆರ 266 266 267 266 0.027 0.38 


























































































































ಭಾಗ - ಓ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೫೯ 
ಕ. ಖಾತೆದಾರರ/ ಹಿಡುವಳಿದಾರರ ಅನುಭವದಾರರ ಹೆಸರು ಸರ್ವೆ ತರಹೆ ಚಕ್ಕುಬಂದಿ ಭೂ ಸ್ವಾಧೀನ ಜಮೀನಿನ 
ಸಂ. |ಹೆಸರು ಶ್ರೀಯುತರುಗಳಾದ : ಶ್ರೀಯುತರುಗಳಾದ : ನಂ. ವಿವರ 

ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ವಿಸ್ತೀರ್ಣ ಆಕಾರ 

ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗುಂ. ರೂ.ಪೈ. 
14. ಹಳ್ಳಿಗುಡ್ಡೆ ಗೌರಮ್ಮ ಹಳ್ಳಿಗುಡ್ಡೆ ಗೌರಮ್ಮ 266 ತರಿ 266 266 267 266 0.02/14 0.31 
15. | ಕೆಂಚನಗಣಪತಿ ಕೆಂಚನಗಣಪತಿ 266 ತರಿ 266 266 267 266 0.01'/ 0.21 
16. ದೊಡನೆ ರಾಮಪ್ಪ ದೊಡನೆ ರಾಮಪ್ಪ 267 ತರಿ 267 267 268 267 0.01'/4 0.17 
17. ಜಾನಕಮ್ಮ ಜಾನಕಮ್ಮ 267 ತರಿ 267 267 268 267 0.01'/4 0.17 
18. ಸಸರವಳ್ಳಿ ಈರಪ್ಪ ಸಸರವಳ್ಳಿ ಈರಪ್ಪ 267 ತರಿ 267 267 268 267 0.02 0.26 
19. | ಕಲ್ಲೂರು ಶಿವರಾಮ ಮತ್ತು ಕಲ್ಲೂರು ಶಿವರಾಮ ಮತ್ತು 267 ತರಿ 267 267 268 267 0.0'/ 0.07 

ಲಕ್ಷ್ಮಣ ಜಂಟಿ ಲಕ್ಷ್ಮಣ ಜಂಟಿ 

20. | ಕಾನುಮನೆ ಬೀರಪ್ಪ ಕಾನುಮನೆ ಬೀರಪ್ಪ 267 ತರಿ 267 267 268 267 0.0% 0.07 
21. ಹುಲಿಬೀರಪ್ಪ ಹುಲಿಬೀರಪ್ಪ 267 ತರಿ 267 267 268 267 0.0% 0.07 
22. | ಮೇಲಿನಮನೆ ದ್ಯಾವಪ್ಪ ಮೇಲಿನಮನೆ ದ್ಯಾವಪ್ಪ 267 ತರಿ 267 267 268 267 0.0% 0.07 
23. | ಮೇಲಿನಮನೆ ಬೀರಪ್ಪ ಮೇಲಿನಮನೆ ಬೀರಪ್ಪ 267 ತರಿ 267 267 268 267 0.0% 0.07 
24. | ಕಾನುಮನೆ ಕೆರಿಯಪ್ಪ ಕಾನುಮನೆ ಕೆರಿಯಪ್ಪ 267 ತರಿ 267 267 268 267 0.0'/ 0.07 
25. | ಬಿಳಿಯನ ಬೀರಪ್ಪ ಬಿಳಿಯನ ಬೀರಪ್ಪ 267 ತರಿ 267 267 268 267 0.0'/ 0.07 
26. ನೀಲಮ್ಮ ಕೋಂ ಚೌಡಪ್ಪ ನೀಲಮ್ಮ ಕೋಂ ಚೌಡಪ್ಪ 267 ತರಿ 267 267 268 267 0.0'/ 0.07 
27. | ಬಿಳಿಯನ ಭೈರಪ್ಪ ಬಿಳಿಯನ ಭೈರಪ್ಪ 267 ತರಿ 267 267 268 267 0.01 0.13 
28. | ಬಿಳಿಯನ ಕನ್ನಪ್ಪ ಬಿಳಿಯನ ಕನ್ನಪ್ಪ 267 ತರಿ 267 267 268 267 0.01 0.13 
29. | ಮೆಲಿನಮನೆ ರಾಮಪ್ಪ ಮೆಲಿನಮನೆ ರಾಮಪ್ಪ 267 ತರಿ 267 267 268 267 0.00% 0.20 
30. | ಮುತ್ತನರಾಮಪ್ಪ ಮುತ್ತನರಾಮಪ್ಪ 268 ತರಿ 268 268 270 268 0.01 0.13 




















೪೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ಭಾಗ - ೬ 
















































































ಕ್ರ ಖಾತೆದಾರರ] ಹಡುವಳದಾರರ] ತನುಧವದಾರಕ ಹೆಸರು ಸರ್ವ್‌] ತರಹೆ ಚಿಕ್ಕಾಬಂದಿ ಭೂ ಸ್ವಾಧೀನ ಜಮಿನಿನೆ 
ಸಂ. |ಹೆಸರು ಶ್ರೀಯುತರುಗಳಾದ : ಶ್ರೀಯುತರುಗಳಾದ : ನಂ. ವಿವರ 
ಪೂರ್ವ ಪಶ್ಚಿಮ ಉತ್ತರ ದಕ್ಷಣ ವಿಸ್ತೀರ್ಣ ಆಕಾರ 
ಸ.ನಂ. ಸ.ನಂ. ಸ.ನಂ. ಸ.ನಂ. ಎ.ಗು೦. ರೂ.ಪೈ. 
31. | ಹುಕ್ತಕಾಪ್ಟದ ₹ರಯಪ್ಪ ಹುಕ್ತಕೂಪ್ಪದ ಕಕಹುಪ್ಪ 268 ತರ 268 268 270 268 0.017, 017 
32. ಮುತ್ತನ ಕನ್ನಪ್ಪ ಮುತ್ತನ ಕನ್ನಪ್ಪ 268 ತರ 268 268 270 268 1.81], 0.17 
33. | ದ್ಯಾವಪ್ಪ ಬಿನ್‌ ಬಸವ ದ್ಯಾವಪ್ಪ ಬಿನ್‌ ಬಸವ 268 ತರ 268 268 270 268 0.0 0B 
3 ಕೋಣೆ ಮೈಲಪ್ಪ ಕೋಣೆ ಮೈಲಪ್ಪ 268 ತರ 268 268 270 268 0.07 017 
35. | ಮಡಿವಾಳ ಪುಟ್ಟಪ್ಪ ಬಿನ್‌ [ಮಡಿವಾಳ ಪುಟ್ಟಪ್ಪ ಬಿನ್‌ 268 ತರ 268 268 270 268 0.07 010 
ಕರಿಯಪ್ಪ ಕರಿಯಪ್ಪ 
36. ಶೀನಪ್ಪ, 'ಭರ್ಮಯ್ಯ, ಶೀನಪ್ಪ ಧರ್ಪಾಹ್ಯ ಪಾಪಣ್ಣ |] 288 ತರ 268 268 270 268 0.07 010 
ಪಾಪಣ್ಣ, ಮಂಜಪ್ಪ ಜಂಟಿ | ಮಂಜಪ್ಪ ಜಂಟಿ 
37. |ಡೊಡ್ಡನೆ ಬೀರಪ್ಪ ದೊಡನೆ ಬೀರಪ್ಪ 268 ತರ 268 268 270 268 0.0 0B 
33 |ಕೋಣ ಮೈಲಪ್ಪ ಕೋಣೆ ಮೈಲಪ್ಪ 268 ತರ 268 268 270 268 0.0 05 
ಗ್ರಾಮ: ಮಾಸೂರು ಹೋಬಳಿ: ಕಸಬಾ 
3ರ. 7 ಮಂಜಮ್ಮ ಕೋಂ ಮುತ್ತನ [ಮಂಜಮ್ಮ ಕೋಂ ಮುತ್ತನ 14 ತರ 14 14 14 14 0.06 0.79 
ಕನ್ನಪ್ಪ ಕನ್ನಪ್ಪ 
40. | ಮೈಲಪ್ಪ ಬಿನ್‌ ಕಹಾಪ್ಟ ಮೈಲಪ್ಪ ಬನ್‌ ಕರಿಯಪ್ಪ 14 ತರ 14 14 14 14 0.07 010 
7]. | ವೆಂಕಟಾಚಲ ಬನ್‌ ಪುಟ್ಟಪ್ಪ |ಮುತ್ತನ ಕರಿಯಪ್ಪ ೫ನ್‌ 14 ತರ 14 1.6% 14 11] 13೫7 0.17 
(ಖಾತೆದಾರರು) ಕನ್ನಪ್ಪ 
ಮುತ್ತನ ದ್ಯಾವಪ್ಪ 14 ತರ 14 0.07 14 14 007 010 
ದೊಡ್ಡಮನೆ ಮೈಲಪ್ಪ ಬನ್‌ 14 ತರ 14 14 14 14 0.02 0.26 
ಕರಿಯಪ್ಪ (ಸಾಗುವಳಿದಾರರು) 
ಜುಮ್ಲಾ: | 1.27ಎ. 

















ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 60 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸ್ವಾಧೀನ-2) 


ಭಾಗ - ೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೬೧ 





ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 


ಭೂಸ್ವಾಧೀನ ಕಾಯ್ದೆ ಕಲಂ 17ನೇ ಪ್ರಕರಣದ ಅನ್ವಯ ಪ್ರಕರಣ 4(1)ರ ಮೇರೆ ಹೆಚ್ಚುವರಿ ಅಧಿಸೂಚನೆ 
ನಂ. ಎಲ್‌.ಎ.ಕ್ಯೂ.ಎಸ್‌.ಆರ್‌.1/07-08, ದಿನಾ೦ಕ: 21ನೇ ಫೆಬ್ರವರಿ 2008 
ಹೆಚ್ಚುವರಿ ಅಧಿಸೂಚನೆ 

ಸದರಿ ಅಧಿಸೂಚನೆಯಲ್ಲಿ ನಿರ್ದಿಷ್ಟಪಡಿಸಿರುವ ಜಮೀನುಗಳು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಶಿವಮೊಗ್ಗ ತಾಳಗುಪ್ಪ ರೈಲ್ವೆ ಮಾರ್ಗದ ಬ್ರಾಡ್‌ಗೇಜ್‌ ಪರಿವರ್ತನೆಗಾಗಿ ಭೂ 
ಸ್ವಾಧೀನ ಪಡಿಸಲು ಅಗತ್ಯವಾಗಿದೆ ಎಂದು ಸರ್ಕಾರಕ್ಕೆ ಕಂಡು ಬಂದಿರುವುದರಿಂದ ಕರ್ನಾಟಕ ಕಾಯೆ ಅಧಿನಿಯಮ 1991ರ 33ರ ಮೂಡ್‌ ತಿದ್ದುಪಡಿಯಾದ ಭೂ ಅರ್ಜನೆ ಅಧಿನಿಯಮ 1894 
(ಕೇಂದ್ರ ಅಧಿನಿಯಮ ಸಂಖ್ಯೆ 1894ರ 1)ರ ನೇ" ಪ್ರಕರಣದ ಉಪಬಂಧಗಳ ಮೇರೆಗೆ ಅನುಸಾರವಾಗಿ ಮೇಲೆ ನಿರ್ದಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ ಭೂಮಿಗಳು ಅಗತ್ಯವಾಗಿದೆ ಎಂದು 
ದಿನಾಂಕ 27.8.2007 ರಲ್ಲಿ ಅಧಿಸೂಚನೆ ಹೊರಡಿಸಲಾಗಿತ್ತು. ಸದರಿ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದ ಭಾಗ 6 ರಲ್ಲಿ ಪುಟ ಸಂಖ್ಯೆ 714 ರಿಂದ 719 ರವರೆಗೆ ದಿನಾಂಕ: 6.9.2007 ರಂದು 
ಪ್ರಕಟಗೊಂಡಿರುತ್ತದೆ. ತದನಂತರ ಜಂಟಿ ಅಳತೆ ಕಾರ್ಯ ಪೂರೈಸಿದಾಗ ಕೆಳಕಂಡ ಅನುಸೂಚಿಯಲ್ಲಿ ಕಾಣಿಸಿರುವ ಜಮೀನುಗಳಲ್ಲಿ ಹೆಚ್ಚುವರಿಯಾಗಿ ಅಗತ್ಯವಾಗಿದೆ ಎಂದು 
ಕಂಡುಬಂದಿರುವುದರಿಂದ ಭೂಸ್ವಾಧೀನ ಕಾಯ್ದೆಯಡಿ ಈ ಅಧಿಸೂಚನೆ ಹೊರಡಿಸಲಾಗಿದೆ. 

ಸದರಿ ಅಧಿನಿಯಮದ ಪ್ರಕರಣ 1 ಮತ್ತು 4ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಪ್ರಕರಣದ ತುರ್ತಿನ ದೃಷ್ಟಿಯಿಂದ 
ಸದರಿ ಅಧಿನಿಯಮದ 5ಎ ಪ್ರಕರಣ ಉಪಬಂಧಗಳು ಕೆಳಗೆ ನಿರ್ದಿಷ್ಟಪಡಿಸಲಾದ ಭೂಮಿಗಳ ಸ್ವಾಧೀನಕ್ಕೆ ಅನ್ವಯವಾಗುವುದಿಲ್ಲವೆಂದು ನಿರ್ದೇಶಿಸಿದೆ. ಹಾಗೂ ಸದರಿ ಅಧಿನಿಯಮದ 4ನೇ 
ಪ್ರಕರಣದ 2ನೇ ಉಪ ಪ್ರಕರಣದ ಮೂಲಕ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಲು ಉಪ ವಿಭಾಗಾಧಿಕಾರಿಗಳು, ಶಿವಮೊಗ್ಗ ಉಪ ವಿಭಾಗ ಇವರಿಗೆ ಅಧಿಕಾರ ನೀಡಿರುತ್ತದೆ. 

ಸದರಿ ಭೂಮಿಗಳಲ್ಲಿ ಹಿತಾಸಕ್ತಿ ಹೊಂದಿರುವ ಎಲ್ಲಾ ಅಭ್ಯರ್ಥಿಗಳಿಗೆ ಈ ಮೂಲಕ ಯಾವುದೇ ಹಸ್ತಕ್ಷೇಪ ಮಾಡಬಾರದೆಂದು ಎಚ್ಚರಿಕೆ ನೀಡಲಾಗಿದೆ. ಈ ಅಧಿಸೂಚನೆ ಪ್ರಕಟವಾದ 
ದಿನಾಂಕದಿ೦ದ ಜಿಲ್ಲಾಧಿಕಾರಿ "ಶಿವಮೊಗ್ಗ. ಅವರ ಅನುಮತಿ ಇಲ್ಲದೆ ಗುತ್ತಿಗೆ, ಮಾರಾಟ, ಅಡಮಾನ, ವಿನಿಮಯದ ಮೂಲಕ ಅಥವಾ ಬೇರೆ ಯಾವುದೇ ರೀತಿಯ ಮೂಲಕ ಸದರಿ ಜಮೀನುಗಳ 
ವಿಲೆಗಾಗಿ ಮಾಡಿಕೊಂಡ ಕರಾರುಗಳನ್ನು ಅಥವಾ ಅದರಲ್ಲಿ ಮಾಡಲಾದ ವೆಚ್ಚ ಅಥವಾ ಅಭಿವೃದ್ಧಿಗಳನ್ನು ಅಂತಿಮವಾಗಿ ಅರ್ಜನೆ ಮಾಡಿಕೊಳ್ಳಲಾಗುವ ಸದರಿ ಜಮೀನುಗಳ ಅಂತಹ ಭಾಗಗಳ 
ಪರಿಹಾರವನ್ನು ಮಾಡುವ ಅಧಿಕಾರಿಯ. ಸದರಿ ಅಧಿನಿಯಮದ 24ನೇ ಪ್ರಕರಣ 7ನೇ ಖಂಡದ (ಉಪಪ್ರಕರಣದ) ಮೇರೆಗೆ ಗಣನೆಗೆ ತೆಗೆದುಕೊಳ್ಳಬಾರದು. 

ಭೂಸ್ವಾಧೀನಾಧಿಕಾರಿಗಳು ಹಾಗೂ ಉಪ ವಿಭಾಗಾಧಿಕಾರಿಗಳು ಶಿವಮೊಗ್ಗ ಇವರ ಕಾರ್ಯಾಲಯದಲ್ಲಿ ಭೂಮಿಗಳ ಸ್ಥೂಲ ನಕಾಶೆಯನ್ನು ಪರಿಶೀಲನೆಗೆ ಇಡಲಾಗಿದೆ. 












































ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಚಿಕ್ಕಮರಸ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ್ರ, ನ ಅನುಭವದಾರರ ಜಮೀನಿನ 
ಖಾತೆದಾರರ ಹೆಸರು ಹೆಸರು ಸ. ನಂ. ತರಹೆ ವಿಸೀರ್ಣ ಆಕಾರ BR ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
1 | ಪಿ. ಲೋಹಿತ್‌ಕುಮಾರ್‌ ಬಿನ್‌ ಬಿ.ಪರಸಪ ಸ್ನಂತ 4/1 | ಸ.ನಿ.ತ 0.13 ಸ.ನಂ. 4/2 K ಸ.ನಂ.4/ ರ| _ 
ಎರ ಮಪ ಜ್‌ ಬ py 4.02 ಮತ್ತು 6 ಸ.ನಂ. 25 ಕ ಸ.ನಂ. 11 
2 | ವಾಸಪ ಬಿನ್‌ ಮಾರಪ್ಪ ಸ್ವಂತ 4/2 ಸ.ನಿ.ತ 0.12 4.12 ೨/1, 5/4 4,/| 4/2ರ ಉಳಿಕೆ 6 
3 |ಜೆ. ಮಲ್ಲಿಕಾರ್ಜುನಪ್ಪ ಬಿನ್‌ ಎಂ.ಜಿ.ವೀರಪ್ಪ ಸ್ವಂತ 6 | ಸನಿತ 0.01 7.67 |5/4 ಮತ್ತು 8/1| 4/1 ಮತ್ತು 11 4/2 7/ 
4 ಮಹೇಶ್ವರಪ್ಪ ಬಿನ್‌ ನೀಲಣ್ಣ ಕಮ್ಮಾರ ಸ್ವಂತ 8/ ಸ.ನಿ.ತ 0.01 1.92 8/ರ ಉಳಿಕೆ 6 ೨/4 8/ ರ ಉಳಿಕೆ 
೨ |ಎಂ. ಈಶ್ವರಪ್ಪ ಬಿನ್‌ ಪರಪ್ಪ ಎ೦. ಮಲ್ಲೇಶಪ್ಪ ಬಿನ್‌| 12/ | ಸ.ನಿ.ತ 0.10 22/ 
ಈರಪ್ಪ ಎಂ. 12.99 1] 22/2 25 12/1 ರ ಉಳಿಕೆ 
ಈಶ್ವರಪ್ಪ ಬಿನ್‌ ಪರಪ್ಪ 18/2 




















ಭಾಗ - ಓ೬ 

























































































೪೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ್ರ. ಅನುಭವದಾರರ ಜಮೀನಿನ 
ಖಾತೆದಾರರ ಹೆಸರು ಸ. ನಂ.| ತರಹೆ ಆಕಾರ 
ಸಂ. § ಹೆಸರು RS ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
5 ಕಂಚಪ್ಪ ಗುತ್ಯಮ್ಮ ಶಾರದಮ್ಮ ಸ್ಪರತ BA ASI 023 214 ॥8 ಮತು 18೧ ಸ್‌ಮಕೆಟ್ಟಿ 19೧ | ಸೋಮಕೆಟ್ಟಿ 
[ಹ ಅಪ ಗಜ 3 | ಕೊಪ್ಪ ಗಡಿ 
7 [ಗಿರಿಜಮ್ಮ ಕೋಂ ಗುರುಬಸಪ್ಪ ಸ್ಪಂತ 18/3 | ಸ.ನಿತ 0.04 18/1 12/1, 19/3, 18/3 ರ 
೬ ಕ "ಸ CSS 18.03 |183 ರ ಉಳಿಕೆ 4 ( 
18/2 22/2 ಉಳಿಕೆ 
ಒಟ್ಟು 1.24 
ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಬಾಳೆಕೊಪ್ಪ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ್ರ. ಅನುಭವದಾರರ ಜಮೀನಿನ 
5 ಖಾತೆದಾರರ ಹೆಸರು ಸ. ನಂ.| ತರಹೆ ಆಕಾರ 
ಸಂ. 4 ಹೆಸರು ನ ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
1 ಕೆ.ವಿ. ಬಸವರಾಜಪ್ಪ ಬಿನ್‌ ವೀರಪ್ಪ ಸಂತೆ 157/4 | ಸ.ನಿ.ತ 0.02 157/4 ರ 
ಸರಾ ಇ PR 0.41 157/5... 157/4 ರ ಉಳಿಕೆ, 7 156 
ಉಳಿಕೆ 
ಒಟ್ಟು 0.02 
ಅನುಸೂಚಿ 
ಜಿಲ್ಲೆ: ಶಿವಮೊಗ್ಗ ತಾಲ್ಲೂಕು: ಶಿವಮೊಗ್ಗ ಹೋಬಳಿ: ಕುಂಸಿ ಗ್ರಾಮ: ಸೋಮಶೆಟ್ಟಿಕೊಪ್ಪ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ್ರ. ಅನುಭವದಾರರ ಜಮೀನಿನ 
ಖಾತೆದಾರರ ಹೆಸರು | ಸ. ನಂ.| ತರಹೆ ಆಕಾರ 
ಸಂ. § ಹೆಸರು ಭಾ ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
1 |ಡ.ವೀರಷ್ಪ ಬನ್‌ ವಾರಭದಪ್ಪ. ಡ.ಪೇರಪ್ಪ 1 | ನತ 17] 
ಜಿ.ಪರಮೇಶ್ವರಪ್ಪ ಬಿನ್‌ ಮಲ್ಲಪ್ಪ, ಬಿ. ಹಾಲಪ್ಪ ಪರಮೇಶ್ವರಪ್ಪ 
ಬಿನ್‌ ದೊಡ್ಡೀರಪ್ಪ, ಬಿ.ಚ೦ದ್ರಪ್ಪ ಬಿನ್‌ ಬಿ.ಚಂದ್ರಪ 36, ಹಳೇ 
ಈ he ಲ 2.94  ಚಿಕ್ಕಮರಸಗಡಿ 17 16ರ ಉಳಿಕೆ 
ಬಿ.ಬಸಪ್ಪ, ಬಿ.ಕುಬೇರಪ್ಪ ಬಿನ್‌ ಬಿ.ಬಸಪ್ಪ, ಬಿ.ಕುಬೇರಪ್ಪ 4 ಉಕ | ಕೈಲು ರಸ್ತೆ 
ಕೆ.ಎಸ್‌ ಹುಚ್ಚುವೀರಪ್ಪ ಬಿನ್‌ ಕೆ.ಸಿದ್ದಪ್ಪ ಬಿ.ಮ೦ಜುಳ 
ಡಿ.ರೇಣುಕಮ್ಮ ಬಿನ್‌ ಹಾಲಪ್ಪ ಬಿ.ರೇಣುಕ 





























































































































ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ೪೬೩ 
ಭೂ ಸ್ವಾಧೀನ ಚಕ್ಕುಬಂದಿ 
ಕ್ರ ಅನುಭವದಾರರ ಜಮೀನಿನ 
ಖಾತೆದಾರರ ಹೆಸರು | ಸ. ನಂ.| ತರಹೆ ಆಕಾರ 
ಸಂ. § ಹೆಸರು ನ ವಿಸ್ತೀರ್ಣ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
ಎಕರೆ: ಗುಂಟೆ 
2 | ಬಸವಣ್ಯಪ್ಪ ಬಿನ್‌ ಶಿವಲಿಂಗಪ್ಪ ಸ್ವಂತ 29/ | ಸನಿತ 0.03 2.18 29/2 44 27/2 42 
3 | ಹೆಳೆದಪ ಬಿನ್‌ ಸಿದಪ, ಸಿದ್ದಮ್ಮ ಕೋಂ ಸ್ನಂತ 42 ಸ.ನಿ.ತ 0.04 
ಸ್ಟ ಬನ್‌ ಸಿದ್ದಪ್ಪ, ಸಿದ್ದಮ್ಮ ಸ 117 | 42ರ ಉಳಿಕೆ | 42ರ ಉಳಿಕೆ | 291 . 42 ರ ಉಳಿಕೆ 
ಯಲ್ಲಪ್ಪ 
ಒಟು 0.18 
ಊಟ 
ಘೋಷ್ಟಾರೆ ಎ. ಗುಂ. 
ಚಿಕ್ಕಮರಸ 1.24 
ಸೋಮಶೆಟ್ಟಿಕೊಪ್ಪ 0.18 
ಬಾಳೆಕೊಪ್ಪ 0.02 
ಒಟು 2.04 
ಲ 
ಜಿಲ್ಲಾಧಿಕಾರಿಗಳು, 
ಪಿ.ಆರ್‌. 61 


ಕಂದಾಯ ಸಚಿವಾಲಯ, ಬೆಂಗಳೂರು 


ಭೂಸ್ವಾಧೀನ ಅಧಿನಿಯಮ 6(1ನೇ ಪ್ರಕರಣದ ಮೇರೆಗೆ ಘೋಷಣೆ 
ಕ್ರಮಾಂಕ: ಕಂಇ: 02 ಭೂಸ್ವಾತು 2008, ದಿನಾಂಕ: 25ನೇ ಜನವರಿ 2008 


ಶಿವಮೊಗ್ಗ ಜಿಲ್ಲೆ, ಶಿವಮೊಗ. 
ಗ್‌ ಗಿ 


ಇದರ ಅನುಸೂಚಿಯಲ್ಲಿ ನಿರ್ದಿಷ್ಟಪಡಿಸಿದ ಭೂಮಿಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಎಂದರೆ ಬಿ. ಹೊಸಹಳ್ಳಿ ಗ್ರಾಮದ ಬಳಿ ಜಿನುಗುಕೆರೆ ನಿರ್ಮಾಣಕ್ಕಾಗಿ ಅಗತ್ಯವಾಗಿದ್ದವು 
ಎಂದು ತುಮಕೂರು ಜಿಲ್ಲೆಯ ಜಿಲ್ಲಾಧಿಕಾರಿಯವರು ಭೂಸ್ವಾಧೀನ ಕಾಯ್ದೆ 1894ರ ಕಲಂ4(1)ರ ಮೇರೆಗೆ ಅಧಿಸೂಚನೆ ಕ್ರಮಾಂಕ ಎಲ್‌ಎಕ್ಯೂ.ಎಸ್‌ಆರ್‌.51/06-07, ದಿನಾಂಕ: 17.11.06ರ 
ಅಧಿಸೂಚನೆಯಲ್ಲಿ ಅಧಿಸೂಚಿಸಲಾಗಿದ್ದುದರಿ೦ದ ಮತ್ತು ಕರ್ನಾಟಕ ಕಾಯ್ದೆ 33:1991 ರನ್ವಯ ತಿದ್ದುಪಡಿಯಾದ ಭೂಅರ್ಜನೆ ಅಧಿನಿಯಮ 1894ರ (ಕೇಂದ್ರ ಅಧಿನಿಯಮ 1894ರ (1) 5ಎ 
ಪ್ರಕರಣದ (2)ನೇ ಉಪ ಪ್ರಕರಣದ ಮತ್ತು 6(1ಎ) ಪ್ರಕರಣದ ಮೇರೆಗೆ ಜಿಲ್ಲಾಧಿಕಾರಿಯವರು ನೀಡಿರುವ ವರದಿಯನ್ನು ಪರಿಶೀಲಿಸಿದ ನಂತರ ಮೇಲೆ ನಿರ್ಧಿಷ್ಟಪಡಿಸಿದ ಉದ್ದೇಶಕ್ಕಾಗಿ ಸದರಿ 
ಭೂಮಿಗಳನ್ನು ಅರ್ಜನೆ ಮಾಡಿಕೊಳ್ಳುವ ಅಗತ್ಯವಿದೆ ಎಂದು ಕರ್ನಾಟಕ ಸರ್ಕಾರಕ್ಕೆ ಮನದಟ್ಟಾಗಿರುವುದರಿ೦ದ, ಮೇಲೆ ತಿಳಿಸಿದ ಉದ್ದೇಶಕ್ಕಾಗಿ ಭೂಮಿಗಳು ಅಗತ್ಯವಾಗಿದೆ ಎಂದು ಸದರಿ 
ಅಧಿನಿಯಮದ 6ನೇ ಪ್ರಕರಣದ ಮೇರೆಗೆ ಈ ಮೂಲಕ ಘೋಷಿಸಲಾಗಿದೆ. 

ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿ ಇವರನ್ನು ಸದರಿ ಭೂಮಿಗಳಿಗೆ ಸಂಬಂಧಿಸಿದಂತೆ ಇನ್ನು ಮುಂದೆ ಕೈಗೊಳ್ಳುವ 
ಎಲ್ಲಾ ವ್ಯವಹಾರಗಳ ಕುರಿತಂತೆ ಜಿಲ್ಲಾಧಿಕಾರಿಯವರ ಪ್ರಕಾರ್ಯಗಳನ್ನು ನಿರ್ವಹಿಸುವ ಸಲುವಾಗಿ ಸದರಿ ಭೂಅರ್ಜನೆ ಅಧಿನಿಯಮದ 3ನೇ ಪ್ರಕರಣದ (ಸಿ) ಖಂಡದ ಮೇರೆಗೆ ಈ ಮೂಲಕ 
ನೇಮಕ ಮಾಡಲಾಗಿದೆ ಹಾಗೂ ಸದರಿ ಭೂಮಿಯ ಅರ್ಜನೆಗೆ ಸಂಬಂಧಿಸಿದ ಆದೇಶವನ್ನು ಪಡೆದುಕೊಳ್ಳಲು ಸದರಿ ಅಧಿನಿಯಮದ 7ನೇ ಪ್ರಕರಣದ ಮೇರೆಗೆ ನಿರ್ದೇಶನ ನೀಡಲಾಗಿದೆ. 

ಸದರಿ ಭೂಮಿಗಳ ನಕಾಶೆಯನ್ನು ಪರಿವೀಕ್ಷಣೆಗಾಗಿ ಉಪ ವಿಭಾಗಾಧಿಕಾರಿಗಳು ಹಾಗೂ ಭೂಸ್ವಾಧೀನಾಧಿಕಾರಿಗಳು, ಮಧುಗಿರಿ ಉಪ ವಿಭಾಗ, ಮಧುಗಿರಿರವರ ಕಛೇರಿಯಲ್ಲಿ 


ಇಡಲಾಗಿದೆ. 










































































೪೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್‌ ೧೩, ೨೦೦೮ ಭಾಗ - ೬ 
ಅನುಸೂಚಿ 
ಜಿಲ್ಲೆ: ತುಮಕೂರು ತಾಲ್ಲೂಕು: ಪಾವಗಡ ಹೋಬಳಿ: ವೈ.ಎನ್‌. ಹೊಸಕೋಟೆ ಗ್ರಾಮ: ಬಿ. ಹೊಸಹಳ್ಳಿ 
3 ಖಾತೆದಾರರ ಹೆಸರು | ಅನುಭವದಾರರ ಹೆಸರು |ಸ. ನಂ.| ತರಹ | ಕರ್ಣ | ಆಕಾಲ ಯು 
ಸಂ. ಎಗು ರೂ ಪೃ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ 
1 2 3 4 5 6 7 8ಎ 8ಬಿ 8ಸಿ 8ಡಿ 
1 | ಸರ್ಕಾರಿ ಖರಾಬು ಸರ್ಕಾರಿ ಖರಾಬು 16 — 0-38 ಖರಾಬು ಸ.ನಂ. 16ರ | ಕಲುಗುಲಮಿ ಗಡಿ | ಸ.ನಂ. 53 ಸ.ನಂ. 18 
ಉಳಿಕೆ 
2 ಹೆಚ್‌.ಎಸ್‌. ಲಕ್ಷ್ಮಣರೆಡ್ಡಿ ಬಿನ್‌ ಹೆಚ್‌.ಎಸ್‌. ಲಕ್ಷ್ಮಣರೆಡ್ಡಿ, 17/ ಖುಷ್ಕಿ 0-33 0-25 ಸ.ನಂ. 17ರ ಸ.ನಂ. 18 ಸ.ನಂ. 16 ಸ.ನಂ. 17 ರ 
ಚೆನ್ನೂರು ಸುಬ್ಬಾರೆಡ್ಡಿ. ಕೃಷ್ಣರೆಡ್ಡಿ ಕೃಷ್ಣಾರೆಡ್ಡಿ, ರಾಮರೆಡ್ಡಿ. ಖರಾಬು 0-05 ಉಳಿಕೆ ಉಳಿಕೆ 
ಬಿನ್‌ ನರಸಮ್ಮ (ಮೈ.ಗಾ), ಸಣ್ಣ ವೆಂಕಟರೆಡ್ಡಿ, 
ರಾಮರೆಡ್ಡಿ ಬಿನ್‌ ಹನುಮಂತಪ್ಪ, ಲಕ್ಷ್ಮಮ್ಮ ಹೆಚ್‌.ಎ. 
ಸಣ್ಣವೆಂಕಟ ರೆಡ್ಡಿ. ಲಕ್ಷ್ಮಮ್ಮ ನಾರಾಯಣರೆಡ್ಡಿ, 
ಕೋಂ ಸಣ್ಣ ಅಂಜಿನಪ್ಪ, ಹೆಚ್‌.ಎ. | ಹೆಚ್‌.ಎ. ರಾಮರೆಡ್ಡಿ 
ನಾರಾಯಣ ರೆಡ್ಡಿ ಬಿನ್‌ 
ಹನುಮಪ್ಪ, ಹೆಚ್‌.ಎ. ರಾಮರೆಡ್ಡಿ 
ಬಿನ್‌ ಹನುಮಪ್ಪ 
3 ಸರ್ಕಾರಿ ಖರಾಬು ಸರ್ಕಾರಿ ಖರಾಬು 18/ಖಿ — 4-20 ಖರಾಬು ಸ.ನಂ. 17 ಸ.ನಂ. 18ರ ಕಲುಗುಲಮಿ | ಸ.ನಂ. 18 ರ 
ಉಳಿಕೆ ಗಡಿ ಉಳಿಕೆ 
4 | ಗಾಳಮ್ಮ ಕೋಂ ಬುಡೇನ್‌ಸಾಬ್‌ ಗಾಳಮ್ಮ 18/೩6 | ಖುಷ್ಕಿ 1-35 0-94 ಸ.ನಂ. 17 ಸ.ನಂ. 18ರ ಸ.ನಂ. 18ರ | ಸ.ನಂ. 18 ರ 
ಖರಾಬ್‌ 0-03 ಉಳಿಕೆ ಉಳಿಕೆ ಉಳಿಕೆ 
5. | ಎ.ಕೆ. ಮಲ್ಲಪ್ಪ, ಚಂದ್ರಶೇಖರ ಜೋಗಲಪ್ಪ ನಲ್ಲಮಲ್ಲಪ್ಪ | 53 ಖುಷ್ಕಿ 0-32 0-3] ಸ.ನಂ. 53ರ | ಕಲುಗುಲಮಿ ಗಡಿ | ಸ.ನಂ. 53ರ | ಸ.ನಂ. 16 
ಗುಪ್ತ, ಪಿ. ವೆಂಕಟಚಲಂಶೆಟ್ಟಿ ಉಳಿಕೆ ಉಳಿಕೆ 
ಖುಷ್ಟಿ 3-20 
ಖರಾಬು 5-26 
ಒಟ್ಟು 09-06 
ಭಾರತದ ರಾಷ್ಟ್ರಪತಿಗಳ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ. ವೆಂಕಟೇಶಮೂರ್ತಿ 
ಪಿ.ಆರ್‌. 50 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಂದಾಯ ಇಲಾಖೆ (ಭೂಸ್ವಾಧೀನ-2) 





